ಕರ್ನಾಟಕ ವಿಧಾನ ಪರಿಷತ್ತು 


ಉತ್ತರಿಸಬೇಕಾದ ದಿನಾಂಕ 


(ಅ) | ರಾಜ್ಯ 


ಉತ್ತರಿಸಬೇಕಾದ ಸಚಿವರು 2] 


ಸರ್ಕಾರ ಮತ್ತು ಕೇಂದ್ರ 
ಸರ್ಕಾರಗಳು ರಾಜ್ಯವನ್ನು ಗುಡಿಸಲು 
ಮುಕ್ತ ಮಾಡಿ ಸರ್ವರಿಗೂ ಸೂರು 
ಕಲ್ಪಿಸುವ ಹಲವು ಮಹತ್ವದ ವಸತಿ 
ಯೋಜನೆಗಳು ಕಾರ್ಯಗತವಾದ ಹಲವು 
ಸಮಸ್ಯೆ ಕಂಟಕಗಳನ್ನು 
ಎದುರಿಸುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ ; ಹಾಗಿದ್ದಲ್ಲಿ 
ವಸತಿ ಯೋಜನೆಗಳು ಸಾಕಾರಗೊಂಡು 


ಜನರು ತ್ವರಿತವಾಗಿ ಸುಲಭವಾಗಿ 
ಮನೆಗಳನ್ನು ಕಟ್ಟೆಕೊಳ್ಳುವಂತಾಗಲು 
ಸರ್ಕಾರ ತೆಗೆದು ಕೊಂಡ 
ಕ್ರಮಗಳೇನು ; 


ಶ್ರೀ ಕವಟಗಿಮಠ ಮ 
ಸಂಸ್ಥೆಗಳ ಕ್ಷೇತ್ರ) 
[a] 


1522-2021 
ವಸತಿ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ಸಚಿವರು 


| ರಾಜೀವ್‌ ಗಾಂಧಿ ವಸತಿ ನಿಗಮ : 


ಹಾಂತೇಶ ಮಲ್ಲಿಕಾರರ್ಜುನ (ಸ್ಥಳೀಯ 


ಬಂದಿದೆ. 


ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ರಾಜ್ಯವನ್ನು ಗುಡಿಸಲು 
ಮುಕ್ತ ಮಾಡಿ ಸರ್ವರಿಗೂ ಸೂರು ಕಲ್ಪಿಸಲು ಕೆಳಕಂಡ ವಸತಿ 
ಯೋಜನೆಗಳನ್ನು ಅನುಷ್ಠಾನಗೊಳಿಸಿ, ವಸತಿ ಸೌಕರ್ಯ 
ಕಲ್ಪಿಸಲಾಗುತ್ತಿದೆ. 
ಕೇಂದ್ರ ಪುರಸ್ಕೃತ ವಸತಿ ಯೋಜನೆಗಳು : 

1, ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆ(ಗ್ರಾಮೀಣ). 

2. ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆ(ನಗರ). 
ರಾಜ್ಯ ಪುರಸ್ಕೃತ ಯೋಜನೆಗಳು : 

1, ಬಸವ ವಸತಿ ಯೋಜನೆ. 

2. ಡಾ : ಬಿ.ಆರ್‌.ಅಂಬೇಡ್ಕರ್‌ ವಸತಿ ಯೋಜನೆ. 

3. ದೇವರಾಜು ಅರಸು ವಸತಿ ಯೋಜನೆ. 

4. ವಾಜಪೇಯಿ ನಗರ ವಸತಿ ಯೋಜನೆ. 

5, ಮುಖ್ಯ ಮಂತ್ರಿಗಳ ಬಹುಮಹಡಿ ಬೆಂಗಳೂರು ವಸತಿ 


ಯೋಜನೆ. 

ಸದರಿ ಯೋಜನೆಗಳಡಿ ಪ್ರತಿ ವರ್ಷ ಆಯವ್ಯಯದಲ್ಲಿ | 
ನಿಗಧಿಪಡಿಸುವ ಅನುದಾನಕ್ಕೆ ಅನುಗುಣವಾಗಿ ಗ್ರಾಮ 
ಪಂಚಾಯಿತಿವಾರು/ಸ್ಥಳೀಯ ಸಂಸ್ಥೆಗಳವಾರು ಮನೆಗಳ ಗುರಿ 
ನಿಗದಿಪಡಿಸಿ ಗ್ರಾಮ ಸಭೆ/ಆಶ್ರಯ ಸಮಿತಿಗಳ ಮೂಲಕ 
ಫಲಾನುಭವಿಗಳನ್ನು ಆಯ್ಕೆ ಮಾಡಿ ವಸತಿ ಸೌಕರ್ಯವನ್ನು 
ಕಲ್ಪಿಸಿಕೊಡಲಾಗುತ್ತಿದೆ. 


ರಾಜೀವ್‌ ಗಾಂಧಿ ವಸತಿ ನಿಗಮದಿಂದ 2000-01 ರಿಂದ 2020-21 
ನೇ ಸಾಲಿನವರೆಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿವಿಧ ವಸತಿ 


| ಯೋಜನೆಗಳಡಿ ಒಟ್ಟು 45.04 ಲಕ್ಷ ಮನೆಗಳನ್ನು ನಿರ್ಮಿಸಲಾಗಿದೆ. | 


¢ 


4 | | 
ಪ್ರಸಕ್ತ ಸರ್ಕಾರದ ಅವಧಿಯಲ್ಲಿ ವಿವಿಧ ವಸ 


ತಿ ಯೋಜನೆಗಳಡಿ 
2,73,683 ಮನೆಗಳನ್ನು ನಿರ್ಮಿಸಲಾಗಿದೆ. ಈ ಯೋಜನೆಗಳಿಗೆ 
ರೂ.5368.52 ಕೋಟಿಗಳನ್ನು ಬಿಡುಗಡೆ ಮಾಡಿದ್ದು, ರೂ.4467.64 
ಕೋಟಿಗಳನ್ನು ಖರ್ಚು ಮಾಡಲಾಗಿದೆ. ಯೋಜನಾವಾರು ವಿವರ 
ಕೆಳಕಂಡಂತಿದೆ. 


7 [ನರಿಸಲಾದ| ಎರ 

| ಮನೆಗಳು | ಮಾಡಲಾದ | 
ಅನುದಾನ 

ಬಸವ ವಸತಿ ಯೋಜನೆ | 132430 | 1223.51 

ಡಾ: ಬಿ.ಆರ್‌.ಅಂಬೇಡ್ಕರ್‌ 62813 1425.9 

| ನಿವಾಸ್‌ ಯೋಜನೆ(ಗ್ರಾ&ನ) | 

ಗತಪರಾಜು ಅರಸು ವಸತಿ] 7615 105.76 

ಯೋಜನೆ(ಗ್ರಾ&ನ) 

ಯೋಜನೆ(ಗ್ರಾಮೀಣ) 

ಪ್ರಧಾನ ಮಂತ್ರಿ ಅವಾಸ್‌ 33795 1057.33 | 

ಯೋಜನೆ(ನ) 

ವಾಜಪೇಯಿ ನಗರ ವಸತಿ 9691 | 44477 | 

ಯೋಜನೆ 

CW ET 


ರಾಜ್ಯಾದ್ಯಂತ ಒಟ್ಟು 160.35 ಎಕರೆ ಖಾಸಗಿ ಜಮೀನನ್ನು 
ಖರೀದಿಸಲಾಗಿದ್ದು, ಗ್ರಾಮೀಣ ಹಾಗೂ ನಗರ ನಿವೇಶನ ಯೋಜನೆಗಳಡಿ 
ಈವರೆಗೆ ಒಟ್ಟು 8368 ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿದೆ. 


ಸರ್ಕಾರವು ಪ್ರಸಕ್ತ 2021-22 ಸೇ ಸಾಲಿಗೆ ವಿವಿಧ ವಸತಿ 
ಯೋಜನೆಗಳಡಿ 5 ಲಕ್ಷ ಹೊಸ ಮನೆಗಳ ಗುರಿಗೆ ಸಂಬಂಧಿಸಿದಂತೆ 
ಗ್ರಾಮೀಣ ಪ್ರದೇಶದ ಗ್ರಾಮ ಪಂಚಾಯಿತಿ ಸದಸ್ಯರ ಸಂಖ್ಯೆಗೆ 
ಅನುಗುಣವಾಗಿ ಸಿ ವರ್ಗಕ್ಕೆ 50 ಮನೆಗಳು, 8 ವರ್ಗಕ್ಕೆ 40 ಮನೆಗಳು, 
೦ ವರ್ಗಕ್ಕೆ 30 ಮನೆಗಳಿಗೆ ಫಲಾನುಭವಿಗಳ ಆಯ್ಕೆ ಪ್ರಕ್ರಿಯ 
| ಪ್ರಗತಿಯಲ್ಲಿದೆ. 


ಉಳಿದ 850326 ಮನೆಗಳು ಪ್ರಗತಿಯಲ್ಲಿದ್ದು, ಈ ಪೈಕಿ 252783 


ಮನೆಗಳು, ತಳಪಾಯದಲ್ಲಿ, 11521 ಮನೆಗಳು ಗೋಡೆ ಹಂತದಲ್ಫಿ 


156896 ಮನೆಗಳು ಛಾವಣಿ ಹಂತದಲ್ಲಿದ್ದು, 329126 ಮನೆಗಳು 


Ae 


} ಪ್ರಾರಂಭವಾಗಬೇಕಿರುತ್ತದೆ. ಒಟ್ಟಾರೆಯಾಗಿ ಪ್ರಗತಿಯಲ್ಲಿರುವ 


ಸರಾಸರಿ ರೂ.5.00 ಲಕ್ಷಗಳಾಗಿದ್ದು, ಕೇಂದ್ರ ಪಾಲು ರೂ.50 


| ಮಂತ್ರಿ ಆವಾಸ್‌ ಯೋಜನೆಯಡಿ ರಾಜ್ಯ ಸರ್ಕಾರದ ಡಾ: 


ಮನೆಗಳನ್ನು ಯೋಜನವಾರು ನೀಡಿದೆ. 


ಬ | ಪ್ರಾರಂಭ 
| ಗೋಡೆ | ಛಾವಣಿ [ ಸ ಹಟ್ಟ 
A | | ಮನೆಗಳು | 
ಅಂಬೇಡ್ಕರ್‌ ಗ್ರಾಮೀಣ 21253 | 26394 | 395 | 81960 
ಅಂಬೇಡ್ಕರ್‌ ನಗರ 3888 | 3895 | 27 | 10039 
46155 | 64371 | 195 | 200705 
ವರಾಜು ಅರಸು ಗ್ರಾಖೀಣ | 3737 | 4078 
ದೇವರಾಜು ಅರಸು ನಗರ 281 268 96 | 1911 
ಎಮ್‌ಎವೃ -ಕನ್ವರ್‌ಜೆನ್‌ | 10564 | 4876 | 5687 | 54036 | 75163 
38022 | 21337 | 25021 | 21436 | 105816 
ವಾಜಪೇಯಿ ವಸತಿ 9490 | 5437 | 6525 | 647 | 22099 | 
ವಿ.ಹೆಚ್‌.ಪಿ ಮನೆಗಳು 59476 | S557 | 20657 | 224833 | 310523 
ಒಟ್ಟೂ 252783 329126 | 850326 


ವಿವಿಧ ವಸತಿ ಯೋಜನೆಗಳಡಿಯಲ್ಲಿ ಫಲಾನುಭವಿಗಳು ತಮ್ಮ 
ಮನೆಗಳನ್ನು ತಾವೇ ನಿರ್ಮಿಸಿ ಕೊಳ್ಳಬೇಕಿರುತ್ತದೆ. ಕೆಲವು 
ಫಲಾನುಭವಿಗಳಿಗೆ ಸಾಕಷ್ಟು ಕಾಲಾವಾಕಾಶ ನೀಡಿದರೂ ಹಾಗೂ | 
ಸ್ಥಳೀಯ ಅಧಿಕಾರಿಗಳು ಪೂರ್ಣ ಸಹಕಾರ ಹಾಗೂ ಪ್ರೋತ್ಸಾಹ 
ನೀಡಿದರೂ ಸಹಾ ತಮ್ಮ ವೈಯಕ್ತಿಕ ಕಾರಣಗಳಿಂದ ಮನೆಗಳನ್ನು 
ನಿಗದಿತ ಸಮಯದಲ್ಲಿ ನಿರ್ಮಿಸಿಕೊಳ್ಳಲು ಅಷ್ಟಾಗಿ ಆಸಕ್ತಿ ತೋರುತ್ತಿಲ್ಲ. 
ಆದಕಾರಣ ಮಂಜೂರಾದ ಮನೆಗಳನ್ನು ನಿಗದಿತ ಸಮಯದಲ್ಲಿ 
ಪೂರ್ಣಗೊಳಿಸಲು ಸಾಧ್ಯವಾಗುತ್ತಿಲ್ಲ. ಆದರೂ ಸಹ ಅಂತಹ 
ಫಲಾನುಭವಿಗಳ ಮನವೊಲಿಸಿ ಮನೆಗಳನ್ನು ಪೂರ್ಣಗೊಳಿಸಲು ಎಲ್ಲಾ 
ರೀತಿಯ ಕ್ರಮಗಳನ್ನು ವಹಿಸಲಾಗುತ್ತಿದೆ. 


ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ :- 


ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ರಾಜ್ಯವನ್ನು 
ಗುಡಿಸಲು ಮುಕ್ತ ಮಾಡಿ ಸರ್ವರಿಗೂ ನೂರು ಕಲ್ಪಿಸುವ ಕರ್ನಾಟಕ 
ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ಕೇಂದ್ರ ಪುರಸ್ಕೃತ ಪ್ರಧಾನ | 


ಬಿ.ಆರ್‌.ಅಂಬೇಡ್ಕರ್‌ ನಿವಾಸ್‌ ಯೋಜನೆ ಮತ್ತು ವಾಜಪೇಯಿ ವಸತಿ, 
ಯೋಜನೆಯನ್ನು ಸಮನ್ವಯಗೊಳಿಸಿ ಅನುಷ್ಠಾನಗೊಳಿಸಲಾಗುತ್ತಿದೆ. 


ಸದರಿ ಯೋಜನೆಯ ಪ್ರಗತಿಯಲ್ಲಿರುವ ಮನೆಗಳ ಘಟಕ ವೆಚ್ಛ 


ಲಕ್ಷಗಳಾಗಿದ್ದು, ರಾಜ್ಯದ ಪಾಲು ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡದ 


(ಆ) 


ಫಲಾನುಭವಿಗಳಿಗೆ ರೂ.2.00 ಲಕ್ಷಗಳು ಹಾಗೂ ಇತರೇ ವರ್ಗದ | 
ಫಲಾನುಭವಿಗಳಿಗೆ ರೂ.1.2 ಲಕ್ಷಗಳಾಗಿರುತ್ತದೆ. 


ಅದರಂತೆ ಘಟಕ ವೆಚ್ಚದ ಶೇಕರಡ 10 ರಷ್ಟು ಪರಿಶಿಷ್ಟ ಜಾತಿ/ ' 
ಪರಿಶಿಷ್ಟ ಪಂಗಡದ ಫಲಾನುಭವಿಗಳು ಹಾಗೂ ಶೇಕಡ 15 ರಷ್ಟು ಇತರೇ 
ವರ್ಗದ ಫಲಾನುಭವಿಗಳು ಪ್ರಾರಂಭಿಕ ಠೇವಣಿಯಾಗಿ 
ಭರಿಸಬೇಕಾಗಿರುತ್ತದೆ ಉಳಿದ ಮೊತ್ತವನ್ನು ಫಲಾನುಭವಿಗಳಿಗೆ ಬ್ಯಾಂಕ್‌ 
ಸಾಲ ಸೌಲಭ್ಯಗಳನ್ನು ಒದಗಿಸಿ, ಮನೆಗಳನ್ನು ಪೂರ್ಣಗೊಳಿಸಲು 
ಬ್ಯಾಂಕುಗಳಿಂದ ಸಾಲ ಮಂಜೂರಾತಿ ಸೌಲಭ್ಯ ಒದಗಿಸಲಾಗುತ್ತಿದೆ. 
ಬೆಳಗಾವಿ ಜಿಲ್ಲೆಗೆ ಕಳೆದ ಮೂರು | ರಾಜೀವ್‌ ಗಾಂಧಿ ವಸತಿ ನಿಗಮ : 
ವರ್ಷಗಳಲ್ಲಿ ವಿವಿಧ ಯೋಜನೆಗಳಡಿ ಬೆಳಗಾವಿ ಜಿಲ್ಲೆಗೆ 2018-19 ರಿಂದ 2020-21 
ಎಷ್ಟು ಮನೆಗಳ ಗುರಿ ನೀಡಲಾಗಿದೆ ; | ಸಾಲಿನವರೆಗೆ ವಿವಿಧ ವಸತಿ ಯೋಜನೆಗಳಡಿ 47745 ಮನೆಗಳ ಗುರಿ 
ಎಷ್ಟು ಮನೆಗಳಿಗೆ ಮಂಜೂರಾತಿ ನೀಡಿ | ನೀಡಲಾಗಿದ್ದು, ಸದರಿ ಗುರಿಗೆ ಎದುರಾಗಿ 31813 ಮನೆಗಳಿಗೆ 
ಹಕ್ಕುಪತ್ರಗಳನ್ನು ವಿತರಿಸಲಾಗಿದೆ ; | ಮಂಜೂರಾತಿ ನೀಡಿ ಕಾಮಗಾರಿ ಆದೇಶ ಪತ್ರ ನೀಡಲಾಗಿದೆ. ಈ ಪೈಕಿ. 
ಅವುಗಳ ಪ್ರಗತಿ ಯಾವ ಹಂತದಲ್ಲಿದೆ ; | 3663 ಮನೆಗಳು ಪೂರ್ಣಗೊಂಡಿದ್ದು, 5023 ಮನೆಗಳು ವಿವಿಧ 
(ಯೋಜನೆಗಳವಾರು, ತಾಲ್ಲೂಕುವಾರು | ಹಂತದಲ್ಲಿ ಪ್ರಗತಿಯಲ್ಲಿದ್ದು, 23095 ಮನೆಗಳು 
ವಿವರ ನೀಡುವುದು) ಪ್ರಾರಂಭವಾಗಬೇಕಿರುತ್ತವೆ. ಇನ್ನೂಳಿದಂತೆ ಒಟ್ಟು 32 ಮನೆಗಳು 
ನಿಗಧಿತ ಸಮಯದಲ್ಲಿ ಪ್ರಾರಂಭವಾಗದೇ ನಿಯಮಾನುಸಾರ 
ರದ್ದಾಗಿರುತ್ತವೆ. ಯೋಜನಾವಾರು ವಿವರ ಈ ಕೆಳಕಂಡಂತಿದೆ. 


— 


ಪ್ರಾರಂ 
ಮಂಜೂ | ಪ್ರಗತಿಯ | ಭವಾಗ |ಬ್ಲಾಕಾಗಿ 
ಪೂ 
ಯೋಜನೆ ಗುರಿ ರಾದ ಲ್ಲಿರುವ ದ ರದ್ದಾದ 
ರ್ಣ 
ಮನೆಗಳು ಮನೆಗಳು ಮನೆಗ |ಮನೆಗಳು 
ಳು 


ಬಸವ ವಸತಿ ಯೋಜನೆ | 13230 0 0 0 |0| 0 


€ಪವರಾಜು ಅರಸು 


2025 948 | 52 83 804 9 
ಶೋಜನೆ (ಗ್ರಾ & ನ) 
Br ನ 


ಮಂತ್ರಿ 


L 


[98 


4 


Ki 
p>) 
el 


G 

t) 

ಬ್ಲ p 
> 

f 

ಫಿ 


1625 0 0 0 0 0 


ವಸತಿ ಯೋಜನೆ | | 
ಒಟ್ಟು 47745 | 31813 |3663 | 5023 | 23095 | 32 


ಅರ್ಹ ವಸತಿರಹಿತ ಕುಟುಂಬಗಳಿಗೆ ವಸತಿ ಸೌಲಭ್ಯ ಕಲ್ಪಿಸಲು 
ಫಲಾನುಭವಿಗಳು ನಿವೇಶನ ಹೊಂದಿರುವುದು ಕಡ್ಡಾಯವಾಗಿರುತ್ತದೆ. 
ಒಂದು ವೇಳೆ ನಿವೇಶನ ಇಲ್ಲದಿದ್ದಲ್ಲಿ ನಿವೇಶನ ಯೋಜನೆಯಡಿ | 


ಳಗಾವಿ ಜಿಲ್ಲೆಗೆ ನಿಗಧಿಪಡಿಸಲಾಗಿದ್ದ 
ರಿಗಳಲ್ಲಿ ಮಂಜೂರಾತಿ ಪಡೆಯದೇ 
ಕಿ ಉಳಿದ ಮನೆಗಳ ಸಂಖ್ಯೆ ಎಷ್ಟು ; 
ವ ಹಂತದಲ್ಲಿ ಬಾರಿ ಉಳಿದಿವೆ ; 
ಕಿ ಉಳಿಯಲು ಕಾರಣಗಳೇನು ? 
(ವಿವರ ನೀಡುವುದು) 


ನಿಷನ ಸೌಕರ್ಯ ಒದಗಿಸಲಾಗುತ್ತಿದ್ದು, ಸ್ಥಳೀಯವಾಗಿ ಲಭ್ಯವಿರುವ | 
ಸರಕಾರಿ ಜಮೀನು ಮಂಜೂರಾತಿ ಅಥವಾ ಲಭ್ಯವಿಲ್ಲದ ಕಡೆಗಳಲ್ಲಿ 
ಜಿಲ್ಲಾ ಜಮೀನು ಖರೀದಿ ಸಮಿತಿ ಮೂಲಕ ಖಾಸಗೀ ಜಮೀನು 
ಖರೀದಿಸಿ ನಿವೇಶನ ಹಂಚಿಕೆ ಮಾಡಿ ಹಕ್ಕುಪತ್ರ ವಿತರಿಸಲಾಗುತ್ತದೆ. 
ಜಿಲ್ಲೆಯ ನಗರ ಪ್ರದೇಶದಲ್ಲಿ ಒಟ್ಟು 144 ನಿವೇಶನಗಳ 
ಹಕ್ಕುಪತ್ರಗಳನ್ನು ಹಂಚಿಕೆ ಮಾಡಲಾಗಿದೆ. ಯೋಜನಾವಾರು/ 
ತಾಲ್ಲೂಕುವಾರು ವಿವರವನ್ನು ಅನುಬಂಧ-1 & 2 ರಲ್ಲಿ ಒದಗಿಲಾಗಿದೆ. 


ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ : 
ಬೆಳಗಾವಿ ಜಿಲ್ಲೆಗೆ ಕಳೆದ ಮೂರು ವರ್ಷಗಳಲ್ಲಿ ಅಂದರೆ 2018-19 
ನೇ ಸಾಲಿನ ಪ್ರಧಾನ ಮಂತ್ರಿ ಅವಾಸ್‌ ಯೋಜನೆಯಡಿ ಸರ್ಕಾರವು | 
14761 ಮನೆಗಳ ನಿರ್ಮಾಣಕ್ಕೆ ಗುರಿ ನೀಡಲಾಗಿದ್ದು, 2779 ಮನೆಗಳು | 
ಈಗಾಗಲೇ ಪ್ರಾರಂಭಗೊಂಡಿದ್ದು, ಇದರಲ್ಲಿ 1716 ಮನೆಗಳು 
| ಪೂರ್ಣಗೊಂಡಿದ್ದು, 1063 ಮನೆಗಳು ಮುಗಿಯುವ ಹಂತದಲ್ಲಿರುತ್ತದೆ. 
| 1982 ಮನೆಗಳಿಗೆ ಈಗಾಗಲೇ ಕೆಲಸದ ಆದೇಶವನ್ನು ನೀಡುವ ಪ್ರಕ್ರಿಯೆ 
| ನಡೆದಿದ್ದು, ತ್ವರಿತವಾಗಿ ಕಾಮಗಾರಿಗಳನ್ನು ಪ್ರಾರಂಭಿಸಲಾಗುವುದು. 


ಅದ್ದರಂತೆ, ಸರ್ಕಾರದಿಂದ ದಿನಾಂಕ :22.07.2020 ರಂದು 
ಆಡಳಿತಾತ್ಮಕ ಮಂಜೂರಾತಿ ದೊರರಿದ್ದು, ಯೋಜನೆಗಳವಾರು, 
ತಾಲ್ಲೂಕುವಾರು ವಿವರಗಳನ್ನು ಅನುಬಂಧ-2 ರಲ್ಲಿ ಒದಗಿಸಲಾಗಿದೆ. 


ಸದರಿ ಮನೆಗಳಿಗೆ ಹಕ್ಕುಪತ್ರ ನೀಡುವ ಸಲುವಾಗಿ ಸಾಮಾಜಿಕ 
ಮತ್ತು ಆರ್ಥಿಕ ಸಮೀಕ್ಷೆ ಕಾರ್ಯ ಪ್ರಗತಿಯಲ್ಲಿದ್ದು, ಹಕ್ಕುಪತ್ರ ನೀಡಲು 
ಕ್ರಮ ವಹಿಸಲಾಗಿದೆ. 
ರಾಜೀವ್‌ ಗಾಂಧಿ ವಸತಿ ನಿಗಮ : 

ವಿವಿಧ ವಸತಿ ಯೋಜನೆಗಳಡಿ ಗುರಿ ನಿಗದಿಪಡಿಸಿ 
ಆಯ್ಕೆಯಾಗದ ಮತ್ತು ಆಯ್ಕೆಯಾಗಿ ವಿವಿಧ ಹಂತದ ಲಾಗಿನ್‌ 
ಗಳಲ್ಲಿರುವ ಎಲ್ಲಾ ಮನೆಗಳನ್ನು ಹಿಂಪಡೆಯುವಂತೆ ಸರ್ಕಾರದ ಆದೇಶ 
ಸಂಖ್ಯೆ :ವಇ 12 ಹೆಚ್‌ಎಹೆಚ್‌ 2020, ದಿನಾಂಕ:19.05.2020 
ರನ್ವಯ ಆದೇಶಿಸಿದ್ದು, ಸದರಿ ಆದೇಶದನ್ವಯ 14855 ಮನೆಗಳನ್ನು | 
ಹಿಂಪಡೆಯಲಬಾಗಿರುತ್ತದೆ. 


ಕೇಂದ್ರ ಸರ್ಕಾರವು PMAY(G) 2020-21 ಸೇ ಸಾಲಿಗೆ 
1,51,715 ಮನೆಗಳ ಗುರಿಯನ್ನು ನಿಗಧಿಪಡಿಸಿದ್ದು, Permanent 
Waiting Liss ಲ್ಲಿ ಅರ್ಹ ವಸತಿರಹಿತರು ಲಭ್ಯವಿಲ್ಲದೇ 
ಇರುವುದರಿಂದ ಕೇಂದ್ರ ಸರ್ಕಾರವು ತನ್ನ ಪತ್ರ ದಿನಾಂಕ 
23.03.2021 ರಲ್ಲಿ 2020-21 ನೇ ಸಾಲಿಗೆ ನೀಡಲಾದ 


ಖೆ! 


ಸಂಖ್ಯೆ 'ವಇ 437 ಹೆಚ್‌ಎಎಂ 2021 


ಗುರಿಯನ್ನು ಅಧ್ಯರ್ಪಣೆ ಮಾಡುವಂತೆ ತಿಳಿಸಿದ್ದು, ಅದರಂತೆ ರಾಜ್ಯ 
ಸರ್ಕಾರವು ದಿನಾಂಕ :15.05.2021ರಲ್ಲಿ ಅಧ್ಯರ್ಪಣೆ | 
ಮಾಡಿರುತ್ತದೆ. ಅದರಂತೆ ಜಿಲ್ಲೆಯಲ್ಲಿ ಒಟ್ಟು 692 ಮನೆಗಳನ್ನು 
ಅಧ್ಯರ್ಪಣೆ ಮಾಡಲಾಗಿದೆ. 


ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ : 
ಬೆಳಗಾವಿ ಜಿಲ್ಲೆಯ ಸದಲಗ ಪಟ್ಟಣದ 869 ಮನೆಗಳ ನಿರ್ಮಾಣದ 
ಪ್ರಸ್ಲಾವನೆಯು ಪರಿಶೀಲನೆಯಲ್ಲಿದೆ. 


ee LS 


eS 
(ವಿ. ಸೋಮಣ್ಣ) 


ವಸತಿ ಮತ್ತು ಮೂಲಸೌಲಭ್ಯ 
ಅಭಿವೃದ್ಧಿ ಸಚಿವರು 


~ 


ಅನುಬಂಧ-1 


[ed 
ud 


3 
0 
[VO 
) 


“hikkodi TMC 
“hikkodi TMC Total 


Vajpayce Urban Housinp Scheme 2018-2019 
MN SN 
AY(U) 208-2019] 810 | 81 | 


AY(U) 2019-2020 | 363 


= 


ಗ 


ತಾಲ್ಲೂಕು ಯೋಜನೆ ಮಂಜಸಂರಾದ ಪೂರ್ಣ | ತಳಪಾಯ | ಗೋಡೆ | ಛಾವಣಿ | ಒಟ್ಟು Sk RNG Wi 
ಮನೆಗಳ ಬಗೆ 
Bolagvi ————————JPMAY) [0152000 | 55 | 30] 39 
[sews] 4151 [50] 186} 
Belagavi CC “Vajpayee Urban Housing Scheme | 
SR TS EE Mn nd 
[Boragaon MAY) soo |0| 9] 0 
Boragaon “———————PMAY) 145 66 75 
[Boragaon Tota Ss 67 
Boragav TP“ [Vajpaycc Urban Housing Scheme [20809 0 | 0 |0| 0 
(Boragay TP Vota Oo a0 AN 
2018-2019 
ChennammanaKithur TPToa | | 0 |0| 0 WEES ss 
Chikkoh “| Basava Housing Scheme [0820S 600 |0| 0 
[Chikkod “| Basava Housing Scheme Additional (20182019[ 21 [0 |0| 0 0 |0|] 0 
[Chikkod [Deva Urs Housing Scheme-Rural [20182005] 30 [ON WM JSS 
Chikkod “| Devray Urs Housine Scheme Rural 202020135 | 186 |0| 0 
|__ 106 | 
(Chikkod “MAY 208209 00006] 0 
Chikkodi ——————PMAYU) 
[Chikkodi Tota sso 4 
a 


"ಪ 
ನ 
= 


Chinchali; Total 


Vajpayee Urban Housing Scheme 2018-2019 
SRS FS ON WA 


Chinchali TP Total 


[ — ಸಾ 3 


e) 

[om] 

Nid 

[0 

© 

S 

ಪ z 
"4 Fe 
fe pa 
BY 

~~ 


ಬ 

0 
0 
iM 
ಸ: 
EW 


MAY(U) ನ 2| 

PMAY(U} [2019-2020 | 289 207 
Examba Toa ee ್‌ i332 
Gokak “°° Basava Housing Scheme 0 
Gokak Basava Housing Scheme Additional 2018-2019 40] 0 |0| 0 | | ¥ 8 | € 
(Gok Dera Urs Housing Scheme-Rural [S00 3A KEE ( 
Gok MAN Pos ne 3: 
CS NT 1046 WES 0 
Cokak Toa seh 
(Gokak CMC Vaypavce Urban Housing Scheme | 0 |] ON RN RE y 


Page 2 


ಬ SEE [ose [ aoa] 
ಮನೆಗಳ, wos lt 
MA ES CESARE MR ESE NEE TNA SE SE EN SE NE 
SE REE NRE RS SENS NS ON 
‘Haugen “°“°“°“°““_ [PMAYU) EATS SN EN ENS NE NN SN NS REE 
NEN SEM SE TEE SSE SEE SEES NE ST NN CS EE 
Harugert? Nap Utanongshm ORS 3| 0 |0| 0000] 0 || 
SEN STE Rl EET ENE EE SEES SN CS 
TOE EE NEN ESE NS CS NSE 
[Hukken —————————Basava Housing Scheme Addition P0830 367 0 |0| 0000] 0 |0| 
INE NENG Nk NE SR ON SN UE 
uke ———————Devrai Urs Housing Scheme Rural [MSO 2200] 0 |0| 
[Hukkei ———————————Devraj Urs Housing SchemcRural [00M W100 |0|00)] 1 | 0 
TIMMS REESE NWSE SO AE 
Hukkeri Too sss» alse lis] 3 | 3 
[Hukkeri TP beri Un Housing Schomclitan MEMS 1 || 0 |0| 0 |0| 0 |0| 
[Hukken TP ————————[Devraj Urs Housing Scheme Urban BOS Uo 0 [Noi] 0 |0| 
[Hukken TP ——Vajpavec Urban Housing Scheme 0820S Ho |0| 0 |0|0 0 0 |0| 
MN SRST ME CA EE EES ESS TENSE CSS 
EN NON STI SN EN ON EN ON ON EN NN ON 
TENNIS WNC CEN EN CN SON EN NN 
Kabbur To Ts ones] 8 |0| 
KabburTP Napa Urban Hong Schone [MRS 0 0 |0| 0 |0| 00] 0 | 0 
Kabbur TPToa || |0| 0 |0| 0 |0| 00] 0 | 0 
Kawad °°“ [PMAY(G) 2019-2020 | 160 160 
Kame ee BSNS WO | 0 
Kallo MANS iso |4|] 40 | 
PMAY(U) ETN LT SN EN NTN EE SE OE EAS 
Kalo Toa Us sa] so 
Vpn Oban fowingshome [MES 7000 |0| 00] 0 |0| 
Kalloli TPT ||| 0 |0| 0 |0|0 0] 0 |0| 
Kamkanavadi TP“ [Vajpayce Urban Housiny Scheme mf Ooo] 0 00 |0| 0 | 0 
Kamkanavadi TPT | [M9 0 |0| 0 |0|0 | 0] 0 |0| 
Kankanavad NAS moa on 0 |0| 00] 1} 
250 sos es) O17 |0| 
[Kankanawadi Toa Teno [ss 16 |S] 198 |0| 
Khanapur 10 NE ER EEN 


Page 3 


[ಎ 


ಅನುಬಂಧ-1 LCQ-333 
ಪಾ ವಿ 
ಯ 


ವ A 

Khanapur —————————Sasava Housing Scheme Additional [0830S EE ENE EE Ne TE 
[Khanapur —————Deveaj Urs Housing Schanc Rural 3018-2015] 7 MERE 
Khanapur MAYS) NN ETN EEN ESN NE 
Khanapur MAY) SE SEE NE ES es RN 
Khanapur MAYO] EEE NESE EE SSE EGE 
[Khanapur Total INT |S 10S 98 |0| 
[Khanapur TP Toa LL UN 

Kit Dera Urs Housing Scheme Rural EEE EN NE ES SEN 
Kur“ ———“TPMAYG) ae 8 || a|Ne| M 
[TN ON ST EON SON SON NNN SEN CEN ON CN NS 
Kit MAY) ME RUT EL 
Kittur Tool Ts ssw] se iso iss 

IKonnur —“—“—“— [MAY aso io oo 
[Konur ————TMAN—————082a0 esoss%|0| 
(Konnur Toa “awa —s 2 ||| 8s| 86 |0| 
Konur TP“ [Vajpavcc Urban Housing Scheme ORTON 0 | 0 |0| 00000 |0| 
Konnur TPToad ooo ooo] 0 | 0 
IKudachi TP“ Devraj Urs Housing Scheme Urban SOROS 220000 
Vajpayee Urban Housing Scheme (08209 [1 |[ 0 |0| 0 |0| 0 |0| 00 
IKudachi TPToad OTTER 
Kudchi OO“ MAY [MES I25| 25 
Kudo MAY ano 788 | 
IKudchi Toa Tos] os ios Jos 1660 | 0 
MK. Hubblh TP Vapavec Urban Housing Scheme (O83 20] 0 |0| 000000 
MK. Hubb TP Toa TT ooo ooo 0 |0| 
MK Hubh [MAYO 36 28 
MK-Hubli Tota SOs ae] ns |0| 
Mallapur P.O) MAY NS 00 ooo sO 
Mallapur PO) MAY so GNA 
Mallapur (PG) —————Napavcc Urban Housing Scheme OSS 20 [0000000 
Mallapur P.G) Toad TTR ees 
Manoll MAY CTSNET NN TE EE NE Eh SEE EE 
Manoli ————————————PMAYA) 
Manolli Total SOE REELS KS 5 wo] 46 | 0 | 
Mudalag’ UT Devraj Urs Housing Scheme Rural — ORS] 3 i SS CS A 


Jak 


LCQ-333 


ಮಂಜೂ ಪ್ರಾರಂಭವಾಗದ 
ಶ್ರೇಣಿ ಗುರಿ | Re ಪೂರ್ಣ | ತಳಪಾಯ | ಗೋಡೆ | ಛಾವಣಿ pon (| 
ಮನೆಗಳ ಮೆರ$ ಮನೆಗಳ 


" |ಅನುಬಂಧ-1 


2088] 2088 
Medals TMC ————— pacino Scheme oie 2 o TooToo Tol 0 
A ES RENEE CAE EES MANE ES BE TN N SS 
NS ES EE SEES ES SO SE 
TN EN NE FB SE SE EE SS EN RN OS 
amu Hoo ooo |o 
mT” EE SNES EE NSE ECS SSN ES EER 
CREE RN EEE ES NS 
MME TRE 
TN NON EIEN NEN TN EN EN ENN 
| 37 |0| 
Naganur Total SS CEE NE AEE RE SRL WS 
Naganuni TP | BaniUs Housing SchemcUtan OMI 6 |6| 3] 12 SUN EN ON SE 
EN STEEN NE ON NE ES SS ON ES 
ET ad 
SN TTT ME TUN CNS EE WN SE OS 
Er 0 


Nippani [MAN [2019-2020 17 3 
NSN ON SCAN 


[9] 
[oe] 
§ 
- 
ಟು 
[oe 
[ey 
S 


a 
Ramdurga | Basava Housing Scheme Additional [2018-2019 | 12: MTN ! 
Ramdurga — [Devraj Urs Housing Scheme-Rural_ [2018-2015 | 0 
Ramdurga  [Devrai Urs Housing Schome-Rural |2020-202 
Ramdurga MAYO) ooo 2019-202 32 199 
2019-2020 | B 


~J 

[oe 

oc 

od 

po 

[om] 

— NSN 
us _ 
[3 
B pe 
I 
> 
[ 


po) 

~d 

ಯೆ 

< 

Ke) 

em 
29 
~~ 
4 
49 
~~ 
fy 

s 

ಜ್‌ 
he 


ಅನುಬಂಧ-1 LCQ-333 * 
ಪ್ರಾರಂಭವಾಗದ y 


‘raj Urs Housing Scheme-Urban |2018-2 2 RENE SE ಬ 
Ramdurga TMC“ Vajpayee Urban Housing Scheme 0805) 0 | 000000] 0 |0| 
Ramdura METER] 
Ravabay, [Basava Housing Schomc [080d M00 |0| 0 ooo] 0 |0| 
Raabag “| Basava Housing Schemc Additional [ORS 690 |0| 0000] 0 |0| 
Raadas [Deva Urs Housing Schemc-Rural O89] 6 | 60ST TI 0 foo 
Ravadas “| Devray Urs Housing Scheme Rural [M00 |0| SN os 9 {oo 
Rovabag OO “TMAYG Tosa a || |S oe] 6 1 | 
OS [NON OE ESN EN EN NN ON ON CN EN SN 
Ravabag OMA Mss no Do [is 8 [828] 1M [Oo 
Rovabas TNA sa 939 | BW 
Rayabag Tones Osa 
Sadalga TP Vajpayee Urban Housing Scheme 
Sadalga TP Toa OT ENN NE WN ENE WSS RCW WES 
Sadly OOo MAY) 
[Sadalgi Toa Oss oo ooo] 4a |0| 
Sankcshwar “““—————PMAY) Bossy si |0| 0 {000 3 |0| 
Sankeshwar ——[PMAY) 2019-2020 E 
Sankeshwar ——[PMAYU) oo SOS Tso TooToo] 0 |0| 
ET NN ES EES Se 
Sankeshwar TMC Vajpayee Urban Housing Scheme TENN SE ES NES ES NS 
Sankeshwar TMCToa TTT oo ooo oT 0 | o | 
Shedabaia TP Vajpayee Urban Housing Schome M809 0 | 0 |0| 0000] 0 | 0 
ShedabalaTPToa To Joo {oo oT 0 | o | 
Shoda MAY isso] 268 | S08 | 197 
Shedbal —““——————TPMAY) 209200) 242 |S 6 NSS] |0| 
Shedbal OO ————MAYU) 5 15 
Shedbal Tod hss ake 
Soudahi | Basava Housing Schcme oso] oo 0 |0| oo] 0 |0| 
Soudahi | Basava Housing Scheme Additonal POSS S00 |0| 0 |0| 0 |0| 0 |0| 
Soudahi Deve Urs Housing SchemcRural POSS] [|0| |0| 01 0 |0| 
Soudathi ————“—“——————TDevrap Urs Housing SchemcRural MOO T0100 LO |0| 
Souda MAYS Soi Bo |0| |0| 1048S 
Souda [MAY EEE ETON EN SE ON NN NS ON NN 
Soudan NAN oss CN NE 
[Sowiahi “NAY 00-201] 6 2] RN MF RE TE | 
> 3 


LCQ-333 


ಮನೆರಲ ಮನೆಗಳ ಮನೆ 
Teepe mis Ts” 
 [Soudathi TMC LETTS STI ON SN ON NN ON ON ON NN 
Gouda MCT [wooo ooo To 
UgraKharda TMC [oes Fosng dene Tom HEH T— 
Vajpaves Urban Housing Scheme POSTEO 
ET NS NN EN ET NS ON EN NN EN EN EN ES 
ON NTN EN NN SN EON EN EN NN 
Dear NAY sO Se ioe ss 
Varad MAOH To 
ENN EN EN EN EON NN NN ON 
EES EN NN ON SN EN ON ON ON 
EN NN SON EN EON ON ON NN 
755] ೫ 


MOAN NINANS A 5 
(0]2| 208! 


Page? 


ಆರ್ಥಿಕ ವರ್ಷ 


ಪ 
Khanapur TP 2019-2020 
Being 9019-200 
REE 


ol! a| ೧೦೩! 


